ಸಮ 
77 

: ವಿಧಾನಪರಿಷತ್ತಿನ ಸದಸ್ಯರ ಹೆಸರು ; ಶ್ರೀ ಸಿ.ಎಂ.ಲಿಂಗಪ್ಪ (ನಾಮನಿರ್ದೇಶನ 

| | ಹೊಂದಿದವರು) § 

' ಉತ್ತರಿಸಬೇಕಾದ ದಿನಾಂಕ ' 22.09.2020. 

ಉತ್ತರಿಸುವೆ ಸಚಿವರು. ಅಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ಸೈಷಹಾರಗಳ ಹಾಗೂ ಕಾನೂನು 

ಮಾಪನಶಾಸ್ತ್ರ ಇಲಾಖಾ ಸಚಿವರು 

ಕ್ರ.ಸಂ | ಪ್ರಶ್ನೆ ಉತ್ತರ - 

ಅ | ಆಹಾರ ಇಲಾಖೆಯಲ್ಲಿ ಆಕ್ರಮ | ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸೂಯಾದ| 
ಬಿ.ಪಿ.ಎಲ್‌ ಕಾರ್ಡ್‌ ಪತ್ತೆ ಹಚ್ಚಿ ರದ್ದು | ಅಕ್ರಮ ಬಿ.ಪಿ.ಎಲ್‌ ಕಾರ್ಡ್‌ ಪತ್ತೆ ಹಚ್ಚಿ ರದ್ದು 
ಮಾಡುವುದಾಗಿ ಸುತ್ತೋಲೆ | ಪಡಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಆಯುಕ್ತರು 
ಹೊರಡಿಸಲಾಗಿದೆಯೇ; ಆಹಾರ ನಾಗರಿಕ ಸರಬರಾಜು ' ಮತ್ತು ಗ್ರಾಹಕರ 

| ವ್ಯವಹಾರಗಳ ಇಲಾಖೆ ಇವರಿಂದ ಸುತ್ಪೋಲೆ ಸಂಖ್ಯೆ: 
ಸಿಎಫ್‌ ಎಸ್‌] ವಎಂಸಿ/ಐಟಿ-04/36/2019-20, 
ದಿನಾಂಕ; 17.01. 2020ರಂದು ೨ ಹೊರಡಿಸಲಾಗಿದೆ. : 

ಆ [ಪ್ರಸುತ ಎಷ್ಟು ಅಶ್ರಮ ಬಿ.ಪಿ.ಎಲ್‌ | ಮೇ 2019 ರಿಂದ ಆಗಸ್ಟ್‌- 2020ರ ವಾಸನಾ 
| ಕಾರ್ಡ್‌ ಗಳನ್ನು ಒಟ್ಟು 4687 ಅಂತ್ಕೋದಯ ಪಡಿತರ ಚೀಟಿಗಳನ್ನು 

| ರದ್ದುಪಡಿಸಲಾಗಿದೆ ಈ ಬಗ್ಗೆ ವಿವರವಾದ | ಮತ್ತು 90198 ಆದ್ಯತಾ ಪಡಿತರ ಚೀಟಿಗಳನು 
ಮಾಹಿತಿಯನ್ನು ಒದಗಿಸುವುದು? ರದ್ದುಪಡಿಸಲಾಗಿರು: ತ್ತದೆ 

| ಮಾಹಿತಿಯನ್ನು ಅನುಬಂಧದಲ್ಲಿ ಲಗತ್ತಿಸಿದೆ 
ಆನಾಸ 246 ಡಿಆರ್‌ ಎ 2020 (ಇ-ಆಫೀಸ್‌) 
(ಕೆ.ಗೋಪಾಲಯ್ಯ) ' 
ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕೆರ ವ್ಯವಹಾರಗಳ ಹಾಗೂ 
ಇ - ಕಾನೂನು ಮಾಪನಶಾಸ್ತ್ರ ಇಲಾಖಾ`ಸಚಿವೆರು 


